30 


ಹೊಸ ಸಹಜತೆಯನ್ನು ಪ್ರಶ್ಲಿಸು 
ಬಿ.ಎಸ್‌. ರಿಷಿಕೇಶ್‌ 


ಕೋವಿಡ್‌-19೨ ಸಾಂಕ್ರಾಮಿಕ ಬಾಧಿಸಿದ ನಂತರ ನಮ್ಮ ಸಾಮಾಜಕ 
ನಿಘಂಟಗೆ ಸೇರ್ಪಡೆಯಾದ ಹೊಸ ನುಡಿಗಟ್ಟು ಎಂದರೆ "ಹೊಸ 


ಸಹಜತೆ" (New normal). ಅನೇಕ ವಿಷಯಗಳ ಗುಚ್ಛವನ್ನು 
ಉಲ್ಲೇಖಸಲು ಇದನ್ನು ಬಳಸಲಾಗುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲ. 
ಮುಖ್ಯವಾಗಿ ಶಾಲೆಗಳ ವಿಚಾರದ ಈ ಪದಗುಚ್ಛವನ್ನು ನಾವು 
ಪದೇಪದೇ ಕೇಳುತ್ತಿದ್ದೇವೆ. ಪ್ರಸ್ತುತ ಸನ್ನಿವೇಶದಲ್ಲ ನಡೆಯುತ್ತಿರುವ 
ಶೈಕ್ಷಣಿಕ ಪ್ರಯತ್ನಗಳನ್ನು "ಸಹಜ' ಎಂದು ಪರಿಗಣಿಸಬಹುದೇ 
ಹಾಗು ಇದು "ಹೊಸ ಸಹಜತೆ’ ಎನ್ನುವ ಪದ ಪಟ್ಟಗೆ ಅರ್ಹವೇ 
ಎಂಬುದನ್ನು ಪರಿಶೋಧಿಸಲು ಈ ಲೇಖನವು ಪ್ರಯತ್ನಿಸದೆ. 


ಹೊಸ ಸಹಜತೆ 


ಈ ಹೊಸ ಸಹಜತೆಯನ್ನು ಸಂಕ್ಷಿಪ್ತವಾಗಿ ಶಾಲಾ ಶಿಕ್ಷಣದ 
ವರ್ತುಲದಲ್ಲ ಪರಿಶೋಧಿಸೋಣ. ಸರಳವಾಗಿ ಹೇಳುವುದಾದರೆ, 
ಶಿಕ್ಷಕರು ಸುಸಂಘಟತ (Synchronous) ಅಥವಾ ಧ್ಥನಿಮುದಿತ 
ಪಾಠಗಳು ಮತ್ತು ಶಾಲೆಗಳು ತಮ್ಮ ಡಿಜಟಲ್‌ ಸಾಧನಗಳ ಮೂಲಕ 
ಕಳುಹಿಸಲ್ಪಟ್ಟ ಸುಸಂಘಟತವಲ್ಲದ (Asynchronous) ಬೋಧನೆಯ 
ವಿಧಾನಗಳ ಮೂಲಕ ನಿಯಮಿತ ಪಠ್ಯಕ್ರಮ ಆಧಾರಿತ 
ವಿಷಯವನ್ನು ಮಕ್ಕಳು ಸ್ಟೀಕರಿಸುತ್ತಿರುವ ಪ್ರಕ್ರಿಯೆಯಾಗಿದೆ. ವಿಧಾನ 
ಯಾವುದೇ ಆಗಿರ, ವಿಷಯಕ್ಕೆ ತಮ್ಮನ್ನು ಒಡ್ಡಿಕೊಳ್ಳುವುದು ಇಲ್ಲ 
ನಡೆಯುವ ಪ್ರಕ್ರಿಯೆಯಾಗಿದ್ದರೂ. ವಿಷಯದ ಸುತ್ತ ಯಾವುದೇ 
ಉಪಯುಕ್ತ ಚರ್ಚೆಗಳು ಅಥವಾ ಇತರ ರಚನಾತ್ಛಕ 
ತೊಡಗುವಿಕೆಗಳು ನಡೆಯುವುದಿಲ್ಲ. 


ಹೌದು, ಸುಸಂಘಟತ ($yಗcಗrಂಗಂಟs) ವಿಧಾನದಲ್ಲ ಕೆಲ ಶಿಕ್ಷಕರು 
ವಿದ್ಯಾರ್ಥಿಗಳನ್ನು ಚರ್ಚೆಯಲ್ಲ ತೊಡಗಿಸಿಕೊಳ್ಳಲು ಒಂದಷ್ಟು 
ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ದುರದೃಷ್ಟವಶಾತ್‌ ಇದು 
ತೋರಿಕೆಯ ಹಂತದಲ್ಲಯೇ ಉಳದಿದೆ. ಕೆಲ ತಿಂಗಳುಗಳ ನನ್ನ 
ವೈಯಕ್ತಿಕ ಅನುಭವಗಳ ಆಧಾರದಲ್ಲ ಹೇಳುವುದಾದರೆ, ಈ 
ವಿಧಾನದ ಇರುವ ತೀವ್ರ ತೆರನಾದ ಮಿತಿಯೇ ಶಿಕ್ಷಕರು ತಮ್ಮ 
ಚರ್ಚೆಗಳಕಲ್ಲ ಗಹನತೆಯನ್ನು ಸಾಧಿಸದಿರಲು ಕಾರಣವಾಗಿದೆ. 
ಖೇರೇನೂ ಕಾರಣ ಇಲ್ಲ ಕಾಣುತ್ತಿಲ್ಲ. "ಹೊಸ ಸಹಜತೆ'ಯ ಕಳೆದ 
ಕೆಲವು ತಿಂಗಳುಗಳ ಪಾಠ ಮಾಡಿರುವ ಯಾರೇ ಆಗಿರಲ, 
ತಂತ್ರಜ್ಞಾನ ಆಧಾರಿತ ಕಲಕಾ ವಿಧಾನಗಳು ಬಹಳಷ್ಟು 
ಇತಿಮಿತಿಗಳನ್ನು ಹೊಂದಿವೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. 
ಸಹಜತೆಯ ಸೋಗಿನಲ್ಲ ಮುಖಾಮುಖ ತರಗತಿಗಳು, ಮುಖ್ಯವಾಗಿ 
ನಿಯಮಿತ ಗಾತ್ರದಂತೆ ನಡೆಯುವುದು ಕಷ್ಟಸಾಧ್ಯ. ಹೀಗಾಗಿಯೇ 
ಇದು ನಿಜವಾಗಿಯೂ ಹೊಸ ಸಹಜತೆಯ ಎಂಬುದನ್ನು 
ಕಂಡುಕೊಳ್ಳಲು ಈ ಕೆಳಗಿನ ಪ್ರಶ್ನೆಗಳಗೆ ಉತ್ತರ ಕಂಡುಹಿಡಿಯ- 
ಬೇಕಿದೆ: 


*- ಇಂತಹ ಅಭ್ಯಾಸದಿಂದ ಪಡೆದಿರುವ ಕಲಕಾ ಫಲತಾಂಶಗಳು 
ಏನು? ತಮ್ಮ ಅನುಭವದಿಂದ ವಿದ್ಯಾರ್ಥಿಗಳು ಎಷ್ಟರಮಟ್ಟಿಗೆ 
ಪ್ರಯೋಜನವನ್ನು ಪಡೆದಿದ್ದಾರೆ? 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


*° ಸಮಾನವಾದ ಸುಲಭಗಮ್ಯತೆ ದೊರೆತಿದೆಯೇ? ಇಚ್ಛೆ 
ಹೊಂದಿರುವ ಎಲ್ಲರಿಗೂ ಕಲಕಾ ಅನುಭವ ಮತ್ತು ಇದರ 
ಸುಲಭಗಮ್ಯತೆ ದೊರೆಯಬಹುದೇ? 

*° ಹೊಸ ಸಹಜತೆಯು ನಿಜವಾಗಿಯೂ ಯೋಗ್ಯ ಕಲಕಾ 


ಅನುಭವವೇ? ಇದು ಶೈಕ್ಷಣಿಕ ಉದ್ದೇಶಗಳನ್ನು 
ಈಡೇರಿಸುತ್ತದೆಯೇ? ಇದನ್ನು ಖಂಡಿತವಾಗಿಯೂ ಸಹಜ 
ಶೈಕ್ಷಣಿಕ ಪ್ರಯತ್ನವೆಂದು ವರ್ಗೀಕರಿಸಬಹುದೇ? 


ನಾವೀಗ ಸಂಕ್ಷಿಪ್ತವಾಗಿ, ಕಳೆದ ಕೆಲವು ತಿಂಗಳುಗಳ ಅನುಭವ 
ಮತ್ತು ಶಾಲಾ ಶಿಕ್ಷಣದಲ್ಲ ತಂತ್ರಜ್ಞಾನದ ಬಳಕೆಯ ಕುರಿತು 
ನಡೆಸಿರುವ ಸಂಶೋಧನೆಯನ್ನು ಆಧರಿಸಿ ಈ ಹೊಸ ಸಹಜತೆಯ 
ಪ್ರಶ್ನೆಗಳಗೆ ಉತ್ತರ ಕಂಡುಹಿಡಿಯೋಣ. 


ತಂತ್ರಜ್ಞಾನ ಮತ್ತು ಕಅಕಾ ಫಅತಾಂಶಗಳು 


ಹೊಸ ಸಹಜತೆಯು ಶಿಕ್ಷಣವನ್ನು ಒದಗಿಸಲು ಸಂಪೂರ್ಣವಾಗಿ 
ತಂತ್ರಜ್ಞಾನ ಆಧಾರಿತ ವೇದಿಕೆಯನ್ನು ನೆಚ್ಚಿಕೊಂಡಿದೆ. ಇದುವೇ 
ಭವಿಷ್ಯದ ದಾರಿ ಎಂಬುದಾಗಿ ಶಾಲೆಗಳು ಈಗಾಗಲೇ 
ಮನಪೊಲಸಲು ಪ್ರಾರಂಭಿಸಿವೆ. 'ನಾವು ಒಂದು ದಶಕದ ನಂತರ 
ಕಾಣಬೇಕಾಗಿದ್ದುದನ್ನು ಈಗಲೇ ಅಳವಡಿಸಿಕೊಳ್ಳುತ್ತಿದ್ದೇವೆ! 
ಸಾಂಕ್ರಾಮಿಕ ಪಿಡುಗಿಗೆ ಧನ್ಯವಾದ" ಎಂಬಂತಹ ಅತಿರೇಕದ 
ಹೇಆಕೆಯನ್ನು ಸಹ ಕೆಲ ಶಾಲಾ ಮುಖ್ಯಸ್ಥರು ಹೇಳುವುದನ್ನು 


ಅವಾಸ್ತವಿಕ ಪುರಾವೆಗಳು (Aಿಗೀdಂtal evidೇಗe) ತೋರಿಸಿವೆ. 


ಯಾವುದೂ ಸಹ ಸತ್ಯಕ್ಕೆ ದೂರವಾದ ವಿಚಾರವಾಗಿರಲಾರದು. 
ಶ್ರೀಮಂತ ಅಥವಾ ಅಭಿವೃದ್ಧಿಶೀಲ ಸಮಾಜವೇ ಆಗಿರಲ, ಈ 
ಸಾಂಕ್ರಾಮಿಕಕ್ಕೆ ಮುನ್ನ ತಮ್ಮ ಶಾಲಾ ಶಿಕ್ಷಣವನ್ನು ಸಂಪೂರ್ಣವಾಗಿ 
ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯತ್ತ ಕೊಂಡೊಂಯ್ಬುರಲಲ್ಲ. 
ಶಿಕ್ಷಣದಲ್ಲ ತಂತ್ರಜ್ಞಾನ ಬಳಸುವ ಕುರಿತು ಪ್ರಬುದ್ಧ ಶಿಕ್ಷಣ 
ವ್ಯವಸ್ಥೆಗಳು ಯಾವ ರೀತಿ ಯೋಚಿಸುತ್ತವೆ ಎನ್ನುವುದಕ್ಕೆ ಇದು ಸ್ರಷ್ಟ 
ಸೂಚನೆಯಾಗಿದೆ. 


ಗಂಭೀರ ಸಂಶೋಧನೆಗಳು ಸಹ ಈ ಮಾತಿಗೆ ಮುಷ್ಟಿ ನೀಡಿವೆ. 
ಅಧ್ಯಯನಗಳ ಪ್ರಕಾರ, ವಿದ್ಯಾರ್ಥಿಗಳು ಕಂಪ್ಯೂಟರ್‌ 
ಬಳಸುವುದರಿಂದ ಅವರ ಕಅಕೆಯ ಮೇಲೆ ಯಾವುದೇ ಧನಾತ್ಕಕ 
ಪರಿಣಾಮ ಉಂಟಾಗುವುದಿಲ್ಲ. ಬದಲಾಗಿ ಅಂಕಗಳು 
ಕುಸಿತವಾಗಿರುವುದಕ್ಷೆ ಉದಾಹರಣೆಗಳು ದೊರೆತಿವೆ. ಈ ವಿಚಾರದ 
ಬಧ್ಗೆ ಹೆಚ್ಚು ಆಳವಾಗಿ ಚರ್ಚಿಸದೆಯೇ ವ್ಯಯುಸಬೇಕಾದ ಹಣ ಮತ್ತು 
ಪ್ರಯತ್ಸಕ್ಕೆ ಹೋಲಸಿದರೆ ಖಂಡಿತವಾಗಿಯೂ ತಂತ್ರಜ್ಞಾನ ಆಧಾರಿತ 
ಕಲಕಾ ವಿಧಾನಗಳು ಯುಕ್ತ ಪರಿಹಾರಗಳೆನಿಸುವುದಿಲ್ಲ ಎಂಬುವುದು 
ಈ ವಿಶ್ಲೇಷಣೆಯಿಂದ ತಿಆದುಬರುತ್ತದೆ. 


ಇನ್ನೊಂದು ಒಕನೋಟವೇನೆಂದರೆ, ತಂತ್ರಜ್ಞಾನವು ತಾನಾಗಿಯೇ 
ದಿವ್ಯೌಷಧ ಎನಿಸುವುದಿಲ್ಲ. ತಂತ್ರಜ್ಞಾನವನ್ನು ಒಂದು ಪೂರಕ 


ಸಾಧನವಾಗಿ ಮಾತ್ರವೇ ಬಳಸಬಹುದು. ಅದು ಪರಿಣಾಮಕಾರಿ 
ಎನಿಸಬೇಕಾದರೆ ಅನೇಕ ಇತರ ಅಂಶಗಳನ್ನು ಸಹ ಪರಿಗಣಿಸ- 
ಬೇಕಾಗುತ್ತದೆ. ಪ್ರಸ್ನುತ, ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತ 
ವಿಧಾನಗಳು ನಿರೀಕ್ಷಿತ ಕಲಕಾ ಫಅತಾಂಶವನ್ನು ನೀಡುವುದಿಲ್ಲ 
ಎನ್ನುವುದಕ್ಕೆ ಸ್ರಷ್ಟ ಉದಾಹರಣಿಗಳವೆ. 


ತಂತ್ರಜ್ಞಾನದ ಲಭ್ಯತೆ 


ಹೊಸ ಸಹಜತೆಯು ಕೇವಲ ಸಾಧನಗಳು ಮತ್ತು ಸ್ಥಿರ ವಿದ್ಯುಚ್ಛಕ್ತಿ 
ಮತ್ತು ಇಂಟರ್‌ನೆಟ್‌ ಮುಂತಾದ ಸೌಲಭ್ಯಗಳನ್ನಷ್ಟೇ 
ನೆಚ್ಚಿಕೊಂಡಿಲ್ಲ. ಬದಲಾಗಿ ಇತರ ಸೌಲಭ್ಯಗಳೂ ದೊರೆಯಬೇಕು. 
ಉದಾಹರಣಿಗೆ, ವಿದ್ಯಾರ್ಥಿಯು ಈ ವಿಧಾನವನ್ನು ಅತ್ಯುತ್ತಮವಾಗಿ 
ಬಳಸಿಕೊಳ್ಳಬೇಕಾದರೆ ಅವರಿಗೆ ವೈಯಕ್ತಿಕ ಸ್ಥಳಾವಕಾಶವನ್ನೂ 
ನೀಡಬೇಕು. ಅನೇಕ ಕಾರಣಗಳಗಾಗಿ ಎಳೆಯ ಮಕ್ಕಳಗೆ 
ಪೋಷಕರ ಪಾಲ್ಗ್ಲೊಳ್ಳುವಿಕೆಯೂ ಅತ್ಯಗತ್ಯ. ಅವು ಸರಳವಾಗಿ 
ಕಾಣಿಸಬಹುದು. ಆದರೆ ಯಾವುದೇ ಸಮಾಜದಲ್ಪ- ಮುಖ್ಯವಾಗಿ 
ನಮ್ಮಂತಹ ಸಮಾಜದಲ್ಲ -ಇವು ಕೆಲವೇ ವಿದ್ಯಾರ್ಥಿಗಳಗೆ ಮಾತ್ರ 
ಕೈಗೆಟಕುತ್ತವೆ. ಹೀಗಾಗಿ, ಶಾಲಾ ಮಟ್ಟದ ಇತರ ಶೈಕ್ಷಣಿಕ 
ಪ್ರಯತ್ನಗಳಂತೆ ಇದು ಸಹ ಸಮಾನತೆಯ ಶಿಕ್ಷಣವೆನಿಸುತ್ತದೆಯೇ? 
ಇದನ್ನು ನಿರ್ಧರಿಸುವುದಕ್ಕಾಗಿ ಲಭ್ಯ ದತ್ತಾಂಶವನ್ನು 
ವಿಶ್ಲೇಷಿಸುವುದು ಅತ್ಯಗತ್ಯ. 


ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿಯ (National Sample 


Survey Office - NSSO) ದತ್ತಾಂಶದ ಪ್ರಕಾರ ಭಾರತದಲ್ಲಿ 
ತಂತ್ರಜ್ಞಾನದ ತಲುಪುವಿಕೆ ಎಷ್ಟು ಕಡಿಮೆ ಇದೆ ಎಂದರೆ ಅಂತರ್ಜಾಲ 
ವಿಧಾನದ ಮೂಲಕ ವಾಹನ ಚಾಲನಾ ತರಬೇತಿಯ ಬಣ್ಣ 
ಯೋಚಿಸುವುದು ಕೂಡ ಅತ್ಯ೦ತ ಅಸಮಾನ ವಿಧಾನವೆನಿಸುತ್ತಿದೆ. 
ಭಾರತದಲ್ಲಿ ಶೇ.25ರಷ್ಟು ಮನೆಗಳು ಮಾತ್ರ ಇಂಟರ್‌ನೆಟ್‌ 
ಸಂಪರ್ಕವನ್ನು ಹೊಂದಿವೆ. ಇದರಲ್ಲ 5ರಿಂದ ೭4ರ ಪ್ರಾಯದ 
ಎಂಟು ಶೇಕಡಾದಷ್ಟು ವಿದ್ಯಾರ್ಥಿಗಳು ಮಾತ್ರ ವೈಯಕ್ತಿಕ ಡಿಜಟಲ್‌ 
ಸಾಧನಗಳು ಮತ್ತು ಇಂಟರ್‌ನೆಟ್‌ ಸಂಪರ್ಕವನ್ನು ಹೊಂದಿದ್ದಾರೆ. 
ಎರಡನೆಯದಾಗಿ, ಸರಿಸುಮಾರು ಎಲ್ಲಾ ಹಳ್ಳಗಳು ವಿದ್ಯುಚ್ಛಕ್ತಿ 
ಸಂಪರ್ಕವನ್ನು ಹೊಂದಿದ್ದರೂ. ದೇಶದಲ್ಲ ಅರ್ಧಕ್ಕಿಂತ ಕಡಿಮೆ 
ಮನೆಗಳು ಮಾತ್ರವೇ ಪ್ರತಿದಿನ 12 ಗಂಟಿಗಳಗಿಂತಲೂ ಹೆಚ್ಚಿನ 
ವಿದ್ಯುಚ್ಛಕ್ತಿ ಸರಬರಾಜನ್ನು ಪಡೆಯುತ್ತವೆ. ಇಂತಹ ಅಸಮಾನ 
ಪರಿಸ್ಥಿತಿಯಲ್ಲ, ಶಾಲಾ ಶಿಕ್ಷಣದ ಸಮಾನ ಲಭ್ಯತೆಯ 
ಪರಿಕಲ್ಪನೆಯನ್ನು ನಿರ್ಲಕ್ಷಿಸದ ಹೊರತು, ತಂತ್ರಜ್ಞಾನ ಆಧಾರಿತ 
ಹೊಸ ಸಹಜತೆಯನ್ನು "ಸಹಜ' ಎ೦ದು ಪರಿಗಣಿಸಲಾಗದು. 


ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ತಂತಜಾನದ ಬಳಕೆ 
ಇ Ro) 


ಹೊಸ ಸಹಜತೆಯಲ್ಲ ಖಾಯಂ ತರಗತಿ ಕೊಠಡಿಯ 
ಅಭಿನಯವಷ್ಟೇ ನಡೆಯುತ್ತದೆ. ಆದರೆ ಅನೇಕ ಶೈಕ್ಷಣಿಕ ಅಂಶಗಳು 
ಮರೆಯಾಗಿವೆ. ಖಾಯಂ ಅವಧಿಯಲ್ಲೂ ನಮ್ಯ ಅನೇಕ ತರಗತಿ 
ಕೊಠಡಿಗಳು ಇದೇ ರೀತಿ ಇದ್ದವು ಎಂದು ಕೆಲವರು ವಾದಿಸಬಹುದು. 
ಆದರೆ ಹೊಸ ಸಹಜತೆಯು ಆದರ್ಶಪ್ರಾಯವಾಗಿ ಇದೇ ರೀತಿ 
ಇರಬೇಕೇ ಎನ್ನುವ ಪ್ರಶ್ನೆಯನ್ನು ಮುಂದಿಟ್ಟು ವಾನು ವಾದವನ್ನು 
ಒಪ್ಪಿಕೊಳ್ಳುತ್ತೇನೆ. ಇದೊಂದು ಅತ್ಯಂತ ಪ್ರಮುಖ ಅಂಶವಾಗಿದ್ದು, 
ಹೊಸ ಸಹಜತೆಯನ್ನು ಸಹಜ ಶೈಕ್ಷಣಿಕ ಪ್ರಯತ್ನವೆನ್ನುವ 
ನಿಲುವನ್ನು ತೆಗೆದುಕೊಳ್ಳುವ ಮೊದಲು ಈ ಅಂಶವನ್ನು 
ನಿಜವಾಗಿಯೂ ಕೂಲಂಕಷವಾಗಿ ಅಧ್ಯಯನ ಮಾಡಬೇಕಿದೆ. 


ರಾಷ್ಟ್ರೀಯ ಶಿಕ್ಷಣ ನಿತಿ 2020 (National Education Policy 
2020 -NEP 2020) ಗೆ ಮೂಲವಾಗಿರುವ ಕರಡು ರಾಷ್ಟ್ರೀಯ ಕರಡು 


ಶಿಕ್ಷಣ ನಿೀತಿಯು (Draft National Education Policy -DNEP). 
ಶಿಕ್ಷಣವು "ಮಾನವ ವ್ಯಕ್ತಿತ್ವದ ಸಂಪೂರ್ಣ ಬೆಳವಣಿಗೆಗೆ' 
ಕಾರಣವಾಗಬೇಕು ಎಂದು ಹೇಳದ್ದು. "ನಮ್ಮ ದೇಶವನ್ನು 
ಸುಳ್ಳಿರವಾಗಿ ಸಮಾನತೆಯ ಮತ್ತು ಸ್ಹಂದನಶೀಲ ಜ್ಞಾನಶೀಲ 
ಸಮಾಜವನ್ನಾಗಿ ರೂಪಿಸಲು ನೇರವಾಗಿ ಕೊಡುಗೆ ನೀಡುವ' ಶಿಕ್ಷಣ 
ವ್ಯವಸ್ಥೆಯ ಕನಸನ್ನು ಹೊಂದಿದೆ. ಇದು 19೨6ರಲ್ಪ ಯುನೆಸ್ಲೋ 
ಸಂಸ್ಥೆಗೆ ಇಪ್ಪತ್ತೊಂದನೇ ಶತಮಾನದ ಶಿಕ್ಷಣದ ಕುರಿತ 
ಅಂತಾರಾಷ್ಟ್ರೀಯ ಆಯೋಗವು (ಜಾಕ್‌ ಡೆಲೋರ್‌್‌ 
ಅಧ್ಯಕ್ಷತೆಯಲ್ಲ) ಸಲ್ಪಸಿದ ವರದಿಯನ್ನು ಸಹ ಉಲ್ಲೇಖಐಸಿದೆ. ಈ 
ವರದಿಯಲ್ಲ. ಬದುಕಿನಾದ್ಯಂತ ದೊರೆಯುವ ಶಿಕ್ಷಣವು ಈ ಕೆಳಗಿನ 
ನಾಲ್ದು ಆಧಾರಸ್ತಂಭಗಳನ್ನು ಆಧರಿಸಿದೆ ಎಂದು ವಾದಿಸಲಾಗಿದೆ: 


p ಅರಿತುಕೊಳ್ಳಲು ಕಲಅಯುವುದು, ಇದು ಜ್ಞಾನದ ಸಾರ ಮತ್ತು 
ಹೇಗೆ ಕಲಅಲಯಬೇಕು ಎಂಬುದನ್ನು ಕಅಯುವುದನ್ನು 
ಒಳಗೊಂಡಿದೆ. 

*° ಮಾಡಲು ಕಲಅಯುವುದು. ಇದು ಔದ್ಯೋಗಿಕ ಬದುಕನಲ್ತ 
ಎದುರಾಗುವ ವಿವಿಧ ಸವಾಲುಗಳನ್ನು ಎದುರಿಸಲು 
ಸಬಲೀಕರಿಸುವ ವಿವಿಧ ಕೌಶಲ್ಯಗಳನ್ನು ಗಳಸುವುದನ್ನು 
ಒಳಗೊಂಡಿದೆ. 

p ಒಟ್ಟಿಗೆ ಜೀವಿಸಲು ಕಲಅಯುವುದು. ಇದು ಬಹುತ್ತ. ಪರಪ್ಪರ 
ಅರ್ಥೈಸಿಕೊಳ್ಳುವುದು ಮತ್ತು ಶಾಂತಿ ಮುಂತಾದ ಮೌಲ್ಯಗಳಗೆ 
ಗೌರವ ಕೊಡುವ ಮನೋಭಾವವನ್ನು ಅಭವೃದ್ಧಿಪಡಿಸಿ- 
ಕೊಳ್ಳುವುದನ್ನು ಒಳಗೊಂಡಿದೆ. 

p ಭವಿಷ್ಯಕ್ಷಾಗಿ ಕಲಅಯುವುದು. ಅಂದರೆ ಸ್ವಾತಂತ್ರ್ಯ. ವಿವೇಚನೆ 
ಮತ್ತು ವೈಯಕ್ತಿಕ ಜವಾಬ್ದಾರಿಬುಂದ ವರ್ತಿಸುವುದಕ್ಕಾಗಿ ತನ್ನ 
ವ್ಯಕ್ತಿತ್ವವನ್ನು ಅಭವೃದ್ಧಿಪಡಿಸುವುದು. 


ಇದೆಲ್ಲವೂ. ವ್ಯಕ್ತಿಯ ಅಂತಃಸ್ಪತ್ವಗಳ ಅಂಪಶಗಳೆನಿಸುವ ನೆನಪು, 
ತಾರ್ಕಿಕತೆ, ಸೌಂದರ್ಯ ಪಜ್ಞೆ, ದೈಹಿಕ ಸಾಮರ್ಥ್ಯಗಳು ಮತ್ತು 
ಸಂವಹನ ಕೌಶಲ್ಯಗಳನ್ನು ಶಿಕ್ಷಣವು ಕಡೆಗಣಿಸುವುದಿಲ್ಲ 
ಎಂಬುದನ್ನು ದೃಢಪಡಿಸುತ್ತದೆ. 


ಹೊಸ ಸಹಜತೆಯನ್ನು ಯಾವ ರೀತಿಯಲ್ಲ ಅನುಷ್ಠಾನಕ್ಕೆ ತಂದರೂ. 
2೨1ನೇ ಶತಮಾನದ ಕಲಕೆಯ ಬುನಾದಿ ಎಂದು ವಿಸೃತವಾಗಿ 


ಸ್ಟೀಕರಿಸಲಾಗಿರುವ ಡೇಲರ್‌ ಸಮಿತಿಯ (Delors' Committee) 
ಕಲಕೆಯ ನಾಲ್ದು ಆಧಾರಸ್ತಂಭಗಳನ್ನು ಆಧರಿಸುವ ಶಿಕ್ಷಣವನ್ನು 
ನೀಡಲು ಇದಕ್ಕೆ ಸಾಧ್ಯವಿಲ್ಲ. ಶಾಲಾ ಮಟ್ಟದಲ್ಲ ನೀಡುವ ಉತ್ತಮ 
ಶಿಕ್ಷಣವು, ವ್ಯಕ್ತಿಯೊಬ್ಬನ ಬೌದ್ದಿಕ, ನೈತಿಕ ಮತ್ತು ಸೌಂದರ್ಯ 
ಪ್ರಜ್ಞೆಯನ್ನು ಅಭಿವೃದ್ಧಿಪಡಿಸುವ ಈ ಮೇಲಅನ ಗುರಿಗಳನ್ನು 
ಶೇಡೇರಿಸುವ ಉದ್ದೇಶವನ್ನು ಹೊಂದಿದೆ. 


ವಿದ್ಯಾರ್ಥಿಗಳ ಸಮದ್ರ ಅಭಿವೃದ್ಧಿಯನ್ನು ಒಳಗೊಂಡಿರುವ ಶಿಕ್ಷಣದ 
ವಿಸ್ತೃತ ದೃಷ್ಟಿಕೋನದ ಸ್ಥಷ್ಟತೆಯೊಂದಿಗೆ, ತನ್ನ ಎಲ್ಲಾ ಸಮೃದ್ಧಿ 
ಮತ್ತು ಶ್ರೀಮಂತಿಕೆಯ ಜೊತೆಗೆ ಪ್ರತಿ ವ್ಯಕ್ತಿಯ ಸೃಜನಾತ್ಮಕ 
ಅಂತಃಸ್ಪತ್ವದ ಬೆಳವಣಿಗೆಯ ಮೇಲಅನ ವಿಶೇಷ ಒತ್ತು ನೀಡುತ್ತ, 
ಮಕ್ಕಳ ಅರಿವಿನ ಕೌಶಲ್ಯಗಳು ಮಾತ್ರವಲ್ಲದೆ ಸಾಂಸ್ಥೃತಿಕ ಜಾಗೃತಿ 
ಮತ್ತು ಅನುಭೂತಿ, ನಿರಂತರ ಪರಿಶ್ರಮ ಮತ್ತು ದಿಟ್ಟತನ. ಒಬ್ಬಾಗಿ 
ಕೆಲಸ ಮಾಡುವುದು ಮತ್ತು ನಾಯಕತ್ವ ಮುಂತಾದ 
ಗುಣಗಳೊಂದಿಗೆ ಸಾಮಾಜಕ ಮತ್ತು ಭಾವನಾತ್ಮಕ ಕೌಶಲ್ಯಗಳನ್ನು 
ಬೆಳೆಸಿಕೊಳ್ಳಬೇಕು ಎಂದು ಡಿ.ಎನ್‌.ಇ.ಪಿಯು ಹೇಳುತ್ತದೆ. ಈ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಉದ್ದೇಶಗಳನ್ನು ಶಡೇರಿಸಬೇಕಾದರೆ ಜನರ ಶಿಕ್ಷಣವು ಸಾಮಾಜಕ 
ಪ್ರಕ್ರಿಯೆಯಾಗಬೇಕು. ಇದು ಎಲ್ಲಾ ಇಂದ್ರಿಯಗಳನ್ನು ಸಕ್ರಿಯ- 
ಗೊಳಸುವ ಮತ್ತು ಗರಿಷ್ಠ ಬಳಕೆ ಸಾಧ್ಯವಾಗಿಸುವ ಪರಿಸರದಲ್ಲಿ 
ಇತರ ಜನರನ್ನೂ ಒಳಗೊಳ್ಳಬೇಕು. 


ಸರಳಗೊಳಸಿದ ಪರಿಹಾರ 


ಈ ಸಾಂಕ್ರಾಮಿಕದ ಅವಧಿಯಲ್ಲಿ. ನಮ್ಯ ದೇಶದ ಹೆಚ್ಚನ ಶಾಲೆಗಳು 
ಮತ್ತು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯು ಶಿಕ್ಷಣವನ್ನು ಒದಗಿಸಲು 
ಸಾಮಾನ್ಯ ಶಾಲಾ ಅವಧಿಯುಂದ ಅಂತರ್ಜಾಲ ಆಧಾರಿತ ವಿಧಾನಕ್ಕೆ 
ಮೊರೆ ಹೋಗುವ ಅತಿಯಾದ ಸರಳೀಕೃತ ಪರಿಹಾರವನ್ನು 
ಅಳವಡಿಸಿಕೊಂಡಿವೆ. ಇದು ಉತ್ತಮ ಶಾಲಾ ಶಿಕ್ಷಣದ ಗುರಿಯನ್ನು 
ಈಡೇರಿಸಲು ಸಾಕಾಗುವುದಿಲ್ಲ. ಹೆಚ್ಚೆಂದರೆ ಇದು ವಿಷಯವನ್ನು 
ಆಸಕ್ತಿದಾಯಕವಾಗಿ ಪ್ರಸ್ನುತಪಡಿಸಬಹುದು. ಆದರೆ ಯಾವುದೇ 
ವೇದಿಕೆಯಲ್ಲ ತೊಡಗಿಸುವಿಕೆಗಾಗಿ ಇರುವ ಸಾಧನಗಳು, ಈ 
ಶಿಕ್ಷಣದ ಉದ್ದೇಶಗಳನ್ನು ಸಾಧಿಸಲು ವಿದ್ಯಾರ್ಥಿಗಳನ್ನು 
ತೊಡಗಿಸಲು ಸಾಲುವುದಿಲ್ಲ. ಹಾಗಾಗದಿದ್ದರೆ ಇಡೀ ಪ್ರಕ್ರಿಯೆಯು 
ಶಿಕ್ಷಣವೆನಿಸುವುದಿಲ್ಲ. ಇದು ಶಿಕ್ಷಣ ಅಲ್ಲದೇ ಇದ್ದಾಗ ಇದನ್ನು 
"ಸಹಜ' ಎಂದು ಪರಿಗಣಿಸಲಾಗದು. ಬದಲಾಗಿ ಇದು ಅಸಾಮಾನ್ಯ 
ಪರಿಸ್ಥಿತಿ ಎನಿಸುತ್ತದೆ ಹಾಗು ಸಹಜತೆ ಮರಳುವ ತನಕ ಇದೇ ರೀತಿ 
ಇರುತ್ತದೆ. ಮಕ್ಷಳ ಕಲಕೆಗಾಗಿ ಏನು ಮಾಡಬೇಕು ಎನ್ನುವುದು ಇಲ್ಲ 
ಕಾಡುವ ಪ್ರಶ್ನೆಯಾಗಿದೆ. 


ದೀರ್ಪ್ವಕಾಲೀನ ಪರಿಣಾಮಗಳು 


ಬ್ರೌನ್‌, ವರ್ಜೀನಿಯಾ ಮತ್ತು ಹಾರ್ವರ್ಡ್‌ನಲ್ಪ'' ವಿದ್ವಾಂಸರು 
ನಡೆಸಿರುವ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ, ಅಮೆರಿಕ 
ಸಂಯುಕ್ತ ಸಂಸ್ಥಾನದ ವಿದ್ಯಾರ್ಥಿಗಳು ಈ ಸಾಂಕ್ರಾಮಿಕಕ್ಕೆ 
ಸಂಬಂಧಿಸಿದ ತೊಂದರೆಗಳ ಕಾರಣ ನಿರೀಕ್ಷಿತ ಕಲಕಾ ಮಟ್ಟದಲ್ಲ 
ಹಿಂದುಳದ್ದಿದ್ದಾರೆ. ಮುಖ್ಯವಾಗಿ, ಶಿಕ್ಷಣವು ಅಂತರ್ಜಾಲ ವಿಧಾನದ 
ಮೊರೆಹೋಗಿದ್ದರೂ ಕಅಕಾ ಮಟ್ಟವು ಕುಸಿದಿರುವುದನ್ನು ಈ 
ಅಧ್ಯಯನಗಳು ತೋರಿಸಿವೆ. ಬ್ಲೌನ್‌ ಮತ್ತು ವರ್ಜೀನಿಯಾ 
ವಿಶ್ವವಿದ್ಯಾಲಯದ ವಿದ್ವಾಂಸರು!" ಮಂಡಿಸಿರುವ ಪ್ರಬಂಧದ 
ಪ್ರಕಾರ ಕಲಕೆಯಲ್ಲ ಉಂಬಾಗಿರುವ ಕುಸಿತವು &ಓಿದುವಿಕೆಯಲ್ಲ 
ನಿರೀಕ್ಷಿಸಲಾದ ಅಂಕಗಳ ಮೂರನೇ ಒಂದರಷ್ಟು ಮತ್ತು ಗಣಿತದಲ್ಲ 
ನಿರೀಕ್ಷಿಸಲಾದ ಅಂಕಗಳ ಸುಮಾರು ಅರ್ಧದಷ್ಟು ಆಗಿದೆ. ಅಲ್ಲದೆ 
ಮೆಕೆಸ್ಸಿ (McKinsey) ಅಧ್ಯಯನದ ಪ್ರಕಾರ, ಈ ಕಲಕಾ 
ನಷ್ಟದಿಂದಾಗಿ ಉಂಬಾಗಿರುವ ಕೊರತೆಯು ಜೀವನಪರ್ಯಂತ 
ಉಳದುಕೊಳ್ಳಲದೆ. ಅಮೆರಿಕದಲ್ಲ. ಕರಿಯರು ಮತ್ತು ಹಿಸ್ಪಾನಿಕ್‌ 
ವಿದ್ಯಾರ್ಥಿಗಳು ಮುಂತಾದ ಪ್ರತಿಕೂಲ ಪರಿಸ್ಥಿತಿಯಲ್ಲರುವ ಮತ್ನು 
ಉಪೇಕ್ಷಿತ ಸಮುದಾಯಗಳ ಮೇಲೆ ದೊಡ್ಡ ಪ್ರಮಾಣದಲ್ಲ 
ಖಣಾತೃಕ ಪರಿಣಾಮವು ಜೀರುತ್ತಿದೆ ಎಂಬುದು ಈಗಾಗಲೇ 
ಸಾಜೀತಾಗಿದೆ. ಭಾರತದಲ್ಲ ಪ್ರತಿಕೂಲ ಪರಿಸ್ಲಿತಿಯಲ್ಲರುವ 
ವಿದ್ಯಾರ್ಥಿಗಳ ಮೇಲೆ ಖಣಾತ್ಕಕ ಪರಿಣಾಮವು ಇದಕ್ಕಿಂತ 
ಭನ್ನವಾಗಿರಬಹುದು ಎಂದು ನಂಬಲು ಸಾಧ್ಯವಿಲ್ಲ. 


ಯಾವ ರೀತಿಯ ನೋಡಿದರೂ ಇದೊಂದು ಗಂಭೀರ ಪ್ರಮಾಣದ 
ನಷ್ಟವೇ. ಕಳಪೆ ಪ್ರಮಾಣದ ಕಅಕಾ ಮಟ್ಟವು ಸಾರ್ವಕಾಅಕ ಸಮಸ್ಯೆ 
ಎನಿಸಿರುವ ನಮ್ಮ ದೇಶದಲ್ಲ ಸುಮಾರು 3೦ ಕೋಟಯಷ್ಟು ಶಾಲಾ 
ವಿದ್ಯಾರ್ಥಿಗಳನ್ನು ಇದು ಯಾವ ರೀತಿ ಬಾಧಿಸಬಹುದು 
ಎಂಬುದನ್ನು ವಾವು ಚೆನ್ನಾಗಿ ಊಹಿಸಬಹುದು. ಇವರಲ್ಲ 
ಅನೇಕರಿಗೆ, ಶಾಲೆಯಲ್ಲ ಮಧ್ಯಾಹ್ನದ ಬಸಿಯೂಟ (ಎಂ.ಡಿ.ಎ೦) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಕಾರ್ಯಕ್ರಮದಡಿ ದೊರೆಯುತ್ತಿರುವ ಒಪ್ಪೊತ್ತಿನ ಊಟವೂ ಈಗ 
ಲಭಸುತ್ತಿಲ್ಲ. 


ಹೀಗಾಗಿ, ವ್ಯವಸ್ಥಿತ ಕಲಅಕೆಯು ಪ್ರಾರಂಭವಾಗಬೇಕು ಎಂಬುದು 
ಸ್ಪಷ್ಟ. ಅವರು ತಮ್ಮ ಬದುಕಿಗೆ ತಕ್ನಂತೆ ಕಲಅಯಲು ಅಥವಾ ತಮ್ಮ 
ಜೀವನದ ಅನುಭವದಿಂದ ಮಾತ್ರವೇ ಕಲಯಲು ಅವಕಾಶ 
ಮಾಡಿಕೊಡುವುದು ಯಾವ ಕಾರಣಕ್ಕೂ ಸಾಲದು. ಪ್ರಸ್ತುತ 
ಸನ್ನಿವೇಶದಲ್ಲ ವ್ಯವಸ್ಥಿತ ಕಲಅಕಾ ಪರಿಸರದಿಂದ ವಂಚಿತಗೊಂಡ 
ಕಾರಣ ವಿದ್ಯಾರ್ಥಿಗಳಲ್ಲ ಉಂಬಾಗಿರುವ ದೊಡ್ಡ ಪ್ರಮಾಣದ 
ಅಂತರ ಮತ್ತು ಕಅಕಾ ನ್ಯೂನತೆಯು, ಅವರು ವಯಸ್ಸರಾದಾಗ 
ಅವರಿಂದ ಜೀವನೋಪಾಯದ ಅವಕಾಶಗಳನ್ನು ಕಸಿದು- 
ಕೊಳ್ಳಬಹುದು. ಅವರಿಗೆ ಸಾಕಷ್ಟು ಕಲಕಾ ಅವಕಾಶಗಳನ್ನು 
ಖಾತರಿಪಡಿಸುವುದು ತೀರಾ ಅವಶ್ಯಕ. ಅಲ್ಲದೆ, ತಾಂತ್ರಿಕ 
ಸಂಪನ್ಮೂಲಗಳ ಲಭ್ಯತೆ ಇಲ್ಲದ ಉಪೇಕ್ಷಿತ ವಿದ್ಯಾರ್ಥಿಗಳಗೂ 
ಕಅಕಾ ಅವಕಾಶಗಳನ್ನು ಒದಗಿಸುವುದಕ್ಷಾಗಿ ತಂತ್ರಜ್ಞಾನರಹಿತ 
ವ್ಯವಸ್ಥೆಯನ್ನು ಆಧರಿಸಿರುವ ಪರಿಹಾರವನ್ನು ಕಂಡುಕೊಳ್ಳುವುದು 


ಒಂದು ಕಡೆ ಉಪೇಕ್ಷಿತ ವಿದ್ಯಾರ್ಥಿಗಳಗೆ ಶಿಕ್ಷಣವನ್ನು 
ಒದಗಿಸುವುದು ನಿರ್ಣಾಯಕವೆನಿಸಿದರೆ., ಇನ್ನೊಂದೆಡೆ ಅಂತರ್ಜಾಲ 
ವ್ಯವಸ್ಥೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಗೆ 
ಸಮತೋಲಅತ ಶಿಕ್ಷಣ ನೀಡುವುದನ್ನು ಬಚಿತಪಡಿಸಿಕೊಳ್ಳುವುದು 
ಸಹ ಅತ್ಯಗತ್ಯ. ಮಗುವಿನ ಕಅಕಾ ಅಗತ್ಯತೆಗಳು ಮಾತ್ರವಲ್ಲದೆ 
ಅದರ ಆರೋಗ್ಯ ಮತ್ತು ಸಮಾಜೋ-ಭಾವನಾತ್ಮಕ ಯೋಗ- 
ಕ್ಷೇಮವನ್ನು ಗಮನದಲ್ಪಟ್ಟುಕೊಂಡು., ಒಟ್ಟಾರೆಯಾಗಿ ಮಗುವಿನ 
ಹಿತಾಸಕ್ತಿಯನ್ನು ಪರಿಗಣಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿದೆ. 
ತಂತ್ರಜ್ಞಾನ ಆಧಾರಿತ ವಿಧಾನವನ್ನು ಬಳಸಿದರೂ, ದಿನನಿತ್ಯ 
ಪರದೆಯ ಎದುರು ಮಗುವು ಕಳೆಯಬಹುದಾದ ಗರಿಷ್ಠ ಸಮಯ. 
ತಾಂತ್ರಿಕ ಉಪಕರಣವೊಂದನ್ನು ವಿದ್ಯಾರ್ಥಿಯು ಯಾವ 
ಪ್ರಮಾಣದಲ್ಲ ಬಳಸುತ್ತಿರಬೇಕು., ಸಂವಾದಾತ್ಕಕ ಸಭೆಗಳಗಾಗಿ 
ಬಳಸುವ ವಿವಿಧ ವೇದಿಕೆಗಳ ಸೂಕ್ತತೆ. ಪೋಷಕರ 
ಮೇಲ್ವಚಾರಣೆಂರು ಅಗತ್ಯತೆ. ವಿವಿಧ ವಯೋಮಾನದ 
ಗುಂಪಹುಗಳಆಗಾಗಿ ವಿವಿಧ ಮಾನದಂಡಗಳು, ಂಖಾವುದು 
ಸಮಕಾಲೀನ ಮತ್ತು ಯಾವುದು ಸಮಕಾಲಅಕವಲ್ಲದ 
ವಿಧಾನವಾಗಿರಬೇಕು, ಇದು ಸಕ್ರಿಯ ಅಥವಾ ಸುಮ್ಮನೆ ಕುಆತು 
ಕೇಳುವ ಮಾದರಿಯಲ್ಲ ಕಲಯಬೇಕೇ ಮುಂತಾದವುಗಳನ್ನು 
ಪರಿಗಣಿಸಬೇಕಾದ ಅಣತ್ಯವಿದೆ. 


ಪ್ರಾಯೋಗಿಕ ಪರಿಹಾರಗಳು 

ವಿಶ್ವದಾದ್ಯಂತ ಜಾರಿಯಲ್ಲರುವ ಅತ್ಯುತ್ತಮ ವಿಧಾನಗಳ 
ಪ್ರಕಾರ, ಖಾಯಂ ಶಾಲೆ ಪ್ರಾರಂಭವಾಗುವ ತನಕ ವಿವಿಧ 
ಮಾದರಿಗಳನ್ನು ಬಳಪನಿ ಸಂಯೋಜತ ವಿಧಾನವನ್ನು 
ಅಳವಡಿಸಿಕೊಳ್ಳಬೇಕಿದೆ. ಸಂಯೋಜತ ಕಲಅಕಾ ವಿಧಾನವು 


(Blended learning strategies), ಸುಸಂಘಟತ 
(Synchronous) (ಅಥವಾ ನೇರ ಪ್ರಸಾರ) ಮತ್ತು 
ಸುಸಂಘಟತವಲ್ಲದ (Asynchronous) (ಅಥವಾ 
ಧ್ವನಿಮುದ್ರಿತ) ತಂತ್ರಜ್ಞಾನ ಆಧಾರಿತ ಕಲಕೆ, ಜೊತೆಗೆ 
ವಿದ್ಯಾರ್ಥಿಗಳು ವಾಸಿಸುವ ಸಮುದಾಯದೊಳಗೆ ಸಣ್ಣ 
ಪಂಗಡಗಳ ಸಂಗಡಿಗರೊಳಗೆ ನಡೆಸುವ ಮುಖಾಮುಖ 
ಚರ್ಚೆಯನ್ನು ಒಳಗೊಂಡಿದೆ. ಇದು ತಂತ್ರಜ್ಞಾನದ ಪ್ರಶ್ನೆಗೂ 


ಮಿಗಿಲಾಗಿ ಶೈಕ್ಷಣಿಕ ಪ್ರಕ್ರಿಯೆಯ ಪ್ರಶ್ನೆಯಾಗಿರುವುದರಿಂದ ಈ 
ತಂತ್ರಗಾರಿಕೆಗಳು ಅತ್ಯಗತ್ಯ. ಶಿಕ್ಷಣವು ಸಾಧ್ಯವಾದಷ್ಟು 
ನಿರೀಕ್ಷಿತ ಮಟ್ಟಕ್ಕೆ ಸಮನಾಗಿ ನಡೆಯುತ್ತಿದೆ ಎಂಬುದನ್ನು 
ಬಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ. ಎಂದಿನ ಪಠ್ಯಕ್ರಮ 
ಅಥವಾ ಇದರ ಸಂಕ್ಷಿಪ್ತ ಆವೃತ್ತಿಯು ಈ ಸಂದರ್ಭದಲ್ಲ 
ಉತ್ತರವೆನಿಸಲಾರದು. ವಿದ್ಯಾರ್ಥಿಗಳ ಅಗತ್ಯತೆಗಳೇ ಬೇರೆ. 
ಇದಕ್ಕೆ ಶಾಲೆಗಳು ಶೈಕ್ಷಣಿಕವಾಗಿ ಅರ್ಥಪೂರ್ಣವಾದ 
ರೀತಿಯಲ್ಲ ಪ್ರತಿಕ್ರಿಬುಸಬೇಕು. ಈಗ ಶಾಲೆಗಳು 
ಪ್ರತಿಕ್ರಿಯುಸಿರುವಂತೆ ಅತಿ ಸರಳವಾಗಿ ನಡೆದುಕೊಂಡರೆ 
ಸಾಲದು. 


ಪ್ರತಿ ಮಗುವಿಗೆ ಡಿಜಟಲ್‌ ಸಂಪನ್ಮೂಲಗಳು ಲಭ್ಯವಿಲ್ಲದ ಕಾರಣ, 
ಬಹು ಆಯ್ದೆಗಳನ್ನು ಒದಗಿಸಬೇಕಾದ ಅಗತ್ಯತೆ ಇದೆ. ಹಾಗಾದಾಗ, 
ಈಗಲೇ ದುರ್ಬಲವಾದ ಮತ್ತು ಅಸಮಾನತೆಯಿಂದ ಕೂಡಿದ 
ಸಮಾಜದಲ್ಪ, ಶಿಕ್ಷಣದ ವಿಚಾರದಲ್ಲಿ ಮಕ್ಕಳು ಅವಕಾಶವಂಚಿತ- 
ರಾಗದಂತೆ ಮತ್ತು ಇವರಿಗೆ ಇನ್ನಷ್ಟು ಅಡ್ಡಿ ಆತಂಕಗಳು 
ಉಂಲಾಗದಂತೆ ನೋಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಈ 
ಕಾರಣಕ್ಷಾಗಿ ಅನೇಕ ಮಾರ್ಗಸೂಚಿಗಳನ್ನು ರೂಪಿಸಬೇಕಾದ 
ಅಗತ್ಯವಿದೆ. ನಮ್ಮ ದೇಶದ ನೋಡಲ್‌ ಶೈಕ್ಷಣಿಕ ಸಂಸ್ಥೆ ಎನಿಸಿರುವ 
ಎನ್‌.ಸಿ.ಐ.ಆರ್‌.ಟ. ಯು "ಪ್ರಗ್ಯತಾ' ಎನ್ನುವ ಮಾರ್ಗಸೂಚಿಗಳ 
ಪಟ್ಟಿಯೊಂದನ್ನು ರೂಪಿಸಿ ಎಂಟು ನಿರ್ದಿಷ್ಟ ಕ್ರಮಗಳನ್ನು 
ಮುಂದಿಟ್ಟಿದ್ದು. ನಮ್ಮ ಮಕ್ಕಳು ಕಅಕೆಯನ್ನು ಮುಂದುವರಿಸಲು ಈ 
ದಿಶೆಯಲ್ಲ ಅಗಾಧ ಪ್ರಯತ್ನ ನಡೆಯಬೇಕಾದ ಅಗತ್ಯವಿದೆ. ಈ 
ಸಂದರ್ಭದಲ್ಲ ಕೌಶಲ್ಯವನ್ನು ರೂಪಿಸುವ ಪ್ರಕ್ರಿಯೆಗೆ ಹೆಚ್ಚು ಒತ್ತು 
ನೀಡಬೇಕೇ ಹೊರತು ಮಕ್ಕಳಗೆ ಪಠ್ಯವಿಷಯದ ಹೊರೆಯನ್ನು 
ಹೊರಿಸುವುದಲ್ಲ ಎಂಬುದನ್ನು ಈೇ ಮಾರ್ಗಸೂಚಿಗಳು 
ಸ್ಪಷ್ಟಪಡಿಸಿವೆ. ಹ್ರಯಂ ಕಲಕೆಯು, ಕಲಕೆಯ ಮುಂದುವರಿಕೆಗೆ 
ಪ್ರಮುಖ ಅಂಶವೆನಿಸುವುದರಿಂದ ಶೇ ಸಂದರ್ಭದಲ್ಲ. 
ಉದಾಹರಣೆಗೆ, ಕಲಅಯಲು ಕಲಅಯುವ (Learning to learn) 
ಕೌಶಲ್ಯವು ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಸುತ್ತದೆ. ಇದೇ 
ಹಿನ್ನೆಲೆಯಲ್ಲ ಮೌಲ್ಯಮಾಪನವನ್ನು ಸಹ ಮರುರೂಪಿಸಬೇಕಿದೆ. 


ವಿದ್ಯಾಗಮ 


ಈ ಸಾಂಕ್ರಾಮಿಕದ ಸಂದರ್ಭದಲ್ಲೂ, ಸಾರ್ವಜನಿಕ ಶಾಲೆಗಳಗೆ 
ಹಾಜರಾಗುವ ವಿದ್ಯಾರ್ಥಿಗಳಗೆ ಔಪಚಾರಿಕ ಶಿಕ್ಷಣದ ಪರಿಸರವು 
ದೊರೆಯಬೇಕೆಂಬ ಉದ್ದೇಶದಿಂದ ಕರ್ನಾಟಕದ ಶಿಕ್ಷಣ 
ಇಲಾಖೆಯು ವೈಜ್ಞಾನಿಕವಾಗಿ ಅಭವೃದ್ಧಿಪಡಿಸಿದ ಸಂಯೋಜತ 
ಕಲಕಾ ಕಾರ್ಯಕ್ರಮವನ್ನು ಹೊರತಂದಿತು. ಇದೊಂದು ಉತ್ಸೃಷ್ಟ 
ವಿಧಾನವಾಗಿದ್ದು. ಪ್ರಾಯೋಗಿಕ ಅನುಷ್ಠಾನದ ವೇಳೆ ದೊರೆಯುವ 
ಮಾಹಿತಿಯನ್ನು ಆಧರಿಸಿ ಇದನ್ನು ಇನ್ನಷ್ಟು ಪರಿಷ್ಠರಿಸಿ 
ದೇಶದಾದ್ಯಂತ ಪುನರಾವರ್ತಿಸಬಹುದಾಗಿದೆ. 


ಸಮದ್ರ ಶಿಕ್ಷಣ ಕನಾrwಕ (Samagra Shikshana Karnataka - 
SSK) ಮತ್ತು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ 
(ಡಿ.ಎಸ್‌.ಇ.ಆರ್‌.ಟ). ಕರ್ನಾಟಕ ಇವು ಈ ಕಾರ್ಯಕ್ರಮವನ್ನು 
ಅಭವೃದ್ಧಿಪಡಿಸಿದವು. ಜೊತೆಗೆ, ಕಅಕೆಯನ್ನು ಒದಗಿಸುವುದಕ್ಕಾಗಿ 
ಸ್ಕಾರ್ಟ್‌ಘೋನ್‌ಗಳ ಮೂಲಕ ವೀಕ್ಷಿಸಬಹುದಾದ ಯೂಟ್ಯೂಬ್‌ 
ಚಾನೆಲ್‌, ಇಂಟರ್‌ನೆಟ್‌ ಸೌಲಭ್ಯ ಇಲ್ಲದ ಮಕ್ಷಳಗೆ ಟೆಅವಿಷನ್‌ 


ಮತ್ತು ರೇಡಿಯೋ ಕಾರ್ಯಕ್ರಮಗಳು ಹಾಗು "ವಠಾರ ಶಾಲೆ' 
ಎನ್ನುವ ಮುಖಾಮುಖ ಸಮುದಾಯ ಶಾಲೆಗಳು ಮುಂತಾದ ವಿವಿಧ 
ಮಾರ್ಗಗಳನ್ನು ಇದು ಒಳಗೊಂಡಿತ್ತು. 


p ಮಕ್ಷಳವಾಣಿ ಯೂಟ್ಯೂಬ್‌ ಚಾನೆಲ್‌ - ಇದು ಪ್ರಾಥಮಿಕ 
ಹಂತದ ಮಕ್ಷಳಗಾಗಿ ಶಿಕ್ಷಕರು ಕ್ಲೌಡ್‌ ಸೋರ್ಸ್‌ ಮಾಡಿರುವ 
ವಿಷಯಗಳನ್ನು (ಪಾಠಗಳಂದ ಚಟುವಟಕೆಗಳ ತನಕ) 
ಜಾಗರೂಕತೆಯುಂದ ಆಯ್ದ ವಾಹಿನಿಯಾಗಿದೆ. ಇದು ಸುಮಾರು 
5೦ ದಿನಗಳ ಕಾಲ ಮುಂದುವರಿತು ಹಾಗು ಈ 
ವೀಡಿಯೋಗಳ ವೀಕ್ಷಣೆಯ ಪ್ರಮಾಣವು 7.೦೦೦ದಿಂದ 
136.೦೦೦ ತನಕ ಇತ್ತು. ಮಕ್ಷಳವಾಣಿಂಶು ಆಯ್ದ 
ಕಾರ್ಯಕ್ರಮಗಳನ್ನು, ಅಂತರ್ಜಾಲ ಸೌಲಭ್ಯವಿಲ್ಲದವರಿಗಾಗಿ 
ಡಿಡಿ ಚಂದನ ಮತ್ತು ಆಕಾಶವಾಣಿಯ ಮೂಲಕ ಪ್ರಸಾರ 
ಮಾಡಲಾಲುತು. 


*- ಸಂವೇದ ಯೂಟ್ಯೂಬ್‌ ಚಾನೆಲ್‌ - ಇದು ಜಡ್ಜ್‌ ಕೋರ್ಸ್‌ 
ಅಭ್ಯಾಸದ ಅಂಗವಾಗಿ ಪೌಢ ಶಾಲಾ ಮಕ್ಕಳ ಕಲಕಾ 
ವಿಷಯಗಳಗೆ ಮೀಸಲಾಗಿತ್ತು. 


° ವಠಾರ ಶಾಲೆಯ ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳ 
ಹಳ್ಳಯಲ್ಲಯೇ ಇರುವ ಸಾರ್ವಜನಿಕ ಸ್ಥಳಗಳಲ್ಲ ಅವರೊಂದಿಗೆ 
ತೊಡಗಿಸಿಕೊಂಡರು. ಈ ಮೂಲಕ ಅವರು ಹಿರಿಯ 
ಸುಗಮಕಾರರಾಗಿ ಕಾರ್ಯನಿರ್ವಹಿಸಿದರು. ಇವರೊಂದಿಗೆ 
ವಿದ್ಯಾರ್ಥಿಗಳು ಚರ್ಜಿಸಬಹುದಾಗಿತ್ತು ಮತ್ತು ಅವರಿಂದ 
ಕಅಯಬಹುದಾಗಿತ್ತು. ಈ ತೊಡಗಿಸಿಕೊಳ್ಳುವಿಕೆಯು ಹೇಗೆ 
ನಡೆಯಬೇಕು. ಯಾವೆಲ್ಲ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಬೇಕು 
ಎನ್ನುವ ಕುರಿತು ಮಾರ್ಗಸೂಚಿಗಳನ್ನು ಮತ್ತು ಪ್ರಮಾಣಿತ 
ಕಾರ್ಯ ವಿಧಾನಗಳನ್ನು (ಎಸ್‌.ಒ.ಪಿ ಗಳು) ರೂಪಿಸಲಾಗಿತ್ತು. 
ಒಂದು ಪ್ರದೇಶದಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು 
ಒಟ್ಟು ಸೇರಿಸಲಾಗುತ್ತಿತ್ತು ಮತ್ತು ಶಿಕ್ಷಕರೊಬ್ಬರನ್ನು ತೊಡಗಿಸಿ- 
ಕೊಳ್ಳಲಾಯಿತು. ಕಲಕಾ ಅಂತರವನ್ನು ಕಡಿಮೆ ಮಾಡುವುದು 
ಈ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದ್ದು, ವಿದ್ಯಾರ್ಥಿಗಳ 
ಪ್ರಗತಿಯ ಮೇಲೆ ನಿಗಾ ಇರಿಸುವುದಕ್ಕಾಗಿ ಈ ಅವಧಿಯಲ್ಲ 
ನಾಲ್ದು ರಚನಾತ್ಮಕ ಮೌಲ್ಯಮಾಪನಗಳನ್ನು ಶಿಕ್ಷಕರು 
ನಡೆಸಬೇಕಿತ್ತು. 


ದುರದೃಷ್ಟವಶಾತ್‌, ಕೆಲಪೊಂದು ಹಳ್ಳಗಳಲ್ಲಿ ಕೋವಿಡ್‌ ಪಾಸಿಟವ್‌ 
ಪ್ರಕರಣಗಳು ವರದಿಯಾದ ಕಾರಣ ಈ ಕಾರ್ಯಕ್ರಮವನ್ನು 
ನಿಲ್ಲಸಬೇಕಾಯುತು. ನಾವು ಕಳೆದ ಕೆಲವು ತಿಂಗಳುಗಳಲ್ಪ ಹೊಂದಿದ್ದ 
ಕಅಕೆಯನ್ನು ಗಮನಿಸಿದಾಗ. ನಾವು ಎದುರಿಸುತ್ತಿರುವ ಪರಿಸ್ಥಿತಿಗೆ 
ಏಕರೂಪದ ಪರಿಹಾರ ದೊರೆಯದು ಎಂಬುದನ್ನು ಇದು 
ಪುನರುಚ್ಛರಿಸುತ್ತದೆ. ಸಂಪೂರ್ಣ ಲಾಕ್‌ಡೌನ್‌ನಂತಹ ವಿಪರೀತ 
ಕ್ರಮಗಳು ಆರ್ಥಿಕತೆ ಅಥವಾ ಶಿಕ್ಷಣಕ್ಕೆ ಯಾವುದೇ ಒಳತನ್ನು 
ಮಾಡುವುದಿಲ್ಲ. 


ಭವಿಷ್ಯದ ಹಾದಿ 


ನಾವು ಒಂದು ಸಮತೋಲತ ವಿಧಾನವನ್ನು ಮೈಗೂಡಿಸಿ- 
ಕೊಳ್ಳಬೇಕಾದ ಅಗತ್ಯವಿದೆ. ಹೀಗಾಗಿ, ಶಾಲೆಗಳ ವಿಚಾರದಲ್ಲಿ. 
ಮಕ್ಷಳ ಕಲಕೆಯನ್ನು ಹೇಗೆ ಖಾತರಿಪಡಿಸಿಕೊಳ್ಳಬೇಕು ಎನ್ನುವುದಕ್ಕೆ 
ತೆಗೆದುಕೊಳ್ಳಬೇಕಾದ ನಿರ್ಧಾರವನ್ನು ಆಯಾ ಸಮುದಾಯಗಟಳಗೆ 


ಬಟ್ಟು ಬಅಡುವುದು ಒಳ್ಳೆಯದು. ಶಾಲಾಭವೃದ್ಧಿ ಸಮಿತಿಗಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


33 


34 


(ಎಸ್‌.ಎಂ.ಸಿ ಗಳು) ತಮ್ಮ ಸಮುದಾಯದ ಅಗತ್ಯತೆಗೆ ತಕ್ಕುದಾಗಿ 
ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಬಲ್ಲವು. ಶಾಲೆಯನ್ನು ತೆರೆದು 
ನಡೆಸಬೇಕೇ, ಪ್ರತಿ ದರ್ಜೆಗೆ ಯಾವ ಮಧ್ಯಂತರದಲ್ಲ ಶಾಲೆಗಳನ್ನು 
ತೆರೆದು ನಡೆಸಬೇಕು ಎಂಬ ನಿರ್ಧಾರವನ್ನು ಹೋಷಕರು ಮತ್ತು 
ಶಿಕ್ಷಕರನ್ನು ಸದಸ್ಯರನ್ನಾಗಿ ಹೊಂದಿರುವ ಎಸ್‌.ಎಂ.ಸಿಗಳು 
ತೆಗೆದುಕೊಳ್ಳಬಲ್ಲವು. ಯಾವುದೇ ಕೋವಿಡ್‌ - 19೨ ಪ್ರಕರಣವು 
ಕಂಡುಬಂದ ಸಂದರ್ಭದಲ್ಲ ಶಾಲೆಗಳನ್ನು ಮುಚ್ಚುವ ನಿರ್ಧಾರವನ್ನು 
ತೆಗೆದುಕೊಳ್ಳುವುದು ಕೂಡ ಸುಲಭವಾಗುತ್ತದೆ. ವಿದ್ಯಾರ್ಥಿಗಳಗೆ 
ಕಅಸಬೇಕಾದ ವಿಷಯವಸ್ತು ಇತ್ಯಾದಿ ಮಾರ್ಗಸೂಚಿಗಳು ಮತ್ತು 
ಸೂಕ್ತವಾಗಿ ಒಪ್ಪುವ ಶಿಕ್ಷಣಶಾಸ್ತೀಯ ವಿಧಾನವನ್ನು ರಾಜ್ಯ 


ನಾವೆಲ್ಲರೂ ಈಗ ಅಸಾಮಾನ್ಯ ಪರಿಸ್ಥಿ ತಿಯೊಂದನ್ನು 
ಎದುರಿಸುತ್ತಿದ್ದೇವೆ ಹಾಗು ಇದರ ಗರಿಷ್ಠ ಪ್ರಯೋಜನವನ್ನು ವಾವು 
ಪಡೆಯಬೇಕದೆ. ಆದರೆ, ಈ ಕಠಿಣ ಪರಿಸ್ಥಿತಿಯಿಂದ ಗರಿಷ್ಠ 
ಪ್ರಯೋಜನ ಪಡೆಯುವುದನ್ನು "ಹೊಸ ಸಹಜತೆ' ಎಂದು ಬಂಡಿತಾ 
ಕರೆಯಲಾಗದು. ನಾವು ನಿರೀಕ್ಷಿಸುತ್ತಿರುವ ಸಹಜತೆಯು 
ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತರಗತಿ ಕೊಠಡಿಗಕಳಲ್ಲ ಮತ್ತು 
ತರಗತಿ ಕೊಠಡಿಯ ಹೊರಗಿನ ಚಟುವಟಕೆಗಕಳಲ್ಲ ಮತ್ತು 
ಚರ್ಚೆಗಳಕಲ್ಪ ಉತ್ಸಾಹದಿಂದ ಪಾಲ್ಲೊಳ್ಳುವಂತಾಗಬೇಕು. ಇವೆಲ್ಲದರ 
ಮೂಲಕ ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಖಂಡಿತವಾಗಿಯೂ 
ಸಾಧ್ಯವಾಗುತ್ತದೆ. 


ಮಟ್ಟದಲ್ಲ ರೂಪಿಸಿ ಹಂಚಿಕೆ ಮಾಡಬಹುದು. 


ಆಕರಗಳು: 


Department of School Education & Literacy, Ministry of Human Resource Development. 2020. PRAGYATA - Guidelines for Digital Education 
https://www.mhrd.gov.in/sites/upload_files/mhrd/files/pragyata-guidelines_O.pdf 


National Council of Educational Research and Training. (2020). Alternative Academic Calendar for Students— Secondary. https://seshagun.gov.in/sites/ 
default/files/update/Academic%20Calender%20-%20Secondary%20-%20Eng.pdf 


What Ils So Wrong with Online Teaching? (2015). Economic and Political Weekly, 55(23), 7-8. 


World Bank. (2020). Guidance Note: Remote Learning & COVID-19. http://documents1.worldbank.org/curated/en/531681585957264427/pdf/ 
Guidance-Note-on-Remote-Learning-and-COVID-19.pdf 


Ministry of Human Resource Development (MHRD). 2019. The Draft National Education Policy, 2019 


Department of Primary and Secondary Education, Government of Karnataka. 2020. Circular on implementing Vidyagama program http://www. 
schooleducation.kar.nic.in/pdffiles/VidyagamaCircular04082020.pdf 


Delors, Jacques et al. 1996. Learning: The Treasure Within. Report to UNESCO of the International Commission on Education for the Twenty-first 
Century. 


“The Economic Tracker”, accessed July 2, 2020, https://tracktherecovery.org/. 


Megan Kuhfeld et al., “Projecting the Potential Impacts of COVID-19 School Closures on Academic Achievement,” EdWorkingPapers.Com (Annenberg 
Institute at Brown University, 2020), https://www.edworkingpapers.com/ai20-226. 


“Achievement Gap and Coronavirus | McKinsey,” accessed July 2, 2020, https://www.mckinsey.com/industries/public-sector/our-insights/covid-19- 
and-student-learning-in-the-united-states-the-hurt-could-last-a-lifetime 

i https://tracktherecovery.org/ Central Square Foundation. July 2020. State of the Sector Report - Private Schools in India. New Delhi. 

i https://www.edworkingpapers.com/ai20-226 


ii https://www.mckinsey.com/industries/public-and-social-sector/our-insights/covid-19-and-student-learning-in-the-united-states-the-hurt-could- 
last-a-lifetime 


ಜ.ಎಸ್‌. ರಿಷಿಕೇಶ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಕಾನೂನು ಮತ್ತು ನೀತಿ ವಿಭಾಗದ "ಹಬ್‌ ಫಾರ್‌ 
ಎಜುಕೇಶನ್‌'ನಲ್ಲ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಸುತ್ತಿದ್ದಾರೆ. ಅವರು ಒಟ್ಟು 2೦ ವರ್ಷಗಳ ಸಂಶೋಧನೆ ಮತ್ತು ಕಲಕಾ 
ಅನುಭವವನ್ನು ಹೊಂದಿದ್ದು. ಇದರಲ್ಲ 15 ವರ್ಷಗಳನ್ನು ಅಜೀಂ ಪ್ರೇಮ್‌ಜ ಪೌಂಡೇಷನ್‌ನಲ್ಲ ಕಳೆದಿದ್ದಾರೆ. ಅವರು ನೀತಿ 
ನಿರೂಪಣೆಯ ವಿಚಾರದಲ್ಲ ಕರ್ನಾಟಕ ಸರ್ಕಾರದ ಜೊತೆ ಕೆಲಸ ಮಾಡುತ್ತಾರೆ ಹಾಗು ಶಿಕ್ಷಣ ಇಲಾಖೆಯು ರೂಪಿಸಿದ 
ಅನೇಕ ಸಮಿತಿಗಳ ಸದಸ್ಯರಾಗಿ ಸೇವೆ ಸಲ್ಲಸಿದ್ದಾರೆ. ಆನ್‌ಲೈನ್‌ ಶಿಕ್ಷಣ ಮಾದರಿಗಳ ಅಧ್ಯಯನ ನಡೆಸಲು ಕರ್ನಾಟಕ 
ಸರ್ಕಾರವು ರೂಪಿಸಿದ ಸಮಿತಿಗೆ ಇವರನ್ನು ನೇಮಿಸಲಾಗಿತ್ತು. ಅವರು ನಿರಂತರವಾಗಿ ಸುದ್ದಿಪತ್ರಿಕೆಗಳು ಮತ್ತು 
ನಿಯತಕಾಅಕಗಳಲ್ಲ ಶೈಕ್ಷಣಿಕ ನೀತಿಗೆ ಸಂಬಂಧಿಸಿದ ವಿಚಾರಗಳ ಕುರಿತು ಲೇಖನಗಳನ್ನು ಬರೆಯುತ್ತಾರೆ. ಅವರನ್ನು 


rishikesh @apu.edu.in ಮೂಲಕ ಸಂಪರ್ಕಿಸಬಹುದಾಗಿದೆ. 


ಅನುವಾದ: ಮೆ್ವ್ಪನ್‌ ಮೆಂಡೊನ್ಸಾ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 35 


